ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಬೀದರ್‌ ಜಿಲ್ಲೆಯ ಎಸ್‌.ಸಿ.ಪಿ./ಟಿ.ಎಸ್‌.ಪಿ. ಯೋಜನೆಗೆ ಬಿಡುಗಡೆಯಾದ ಅನುದಾನದ ಕುರಿತು 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) - 


46 (374) ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ- 


(ಅ) ಬೀದರ್‌ ಜಿಲ್ಲೆಯಲ್ಲಿ 2019-20, 2020-21ರಲ್ಲಿ ಎಸ್‌.ಸಿ.ಪಿ./ಟೆ.ಎಸ್‌.ಪಿ.ಗಾಗಿ ಬಿಡುಗಡೆಯಾದ 
ಅನುದಾನ ಎಷ್ಟು ; (ಸಂಪೂರ್ಣವಾದ ವಿವರ ಒದಗಿಸುವುದು) 


(ಆ) ಈ ಅನುದಾನದ ಅಡಿಯಲ್ಲಿ ಹೆಡ್‌ ಆಫ್‌ ಅಕೌಂಟ್‌ 5054ನಲ್ಲಿ ಮೀಸಲಿಟ್ಟಿ ರಸ್ತೆ ಮತ್ತು ಚರಂಡಿ 
ಕಾಮಗಾರಿಯ ಅನುದಾನವನ್ನು ಉಪಯೋಗಿಸಿ ಸಾಮಾನ್ಯ ವಾರ್ಡ್‌ನಲ್ಲಿ ಕಾಮಗಾರಿ ಮಾಡಲಾಗಿದ್ದು, 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


(Qc 


(ಇ) 2020-21ನೇ ಸಾಲಿನ ಯೋಜನೆ ಬೀದರ್‌ ವಿಭಾಗ ವ್ಯಾಪ್ತಿಯಲ್ಲಿ ಬರುವ ಉಪ-ವಿಬಾಗಕ್ಕೆ ಅನುದಾನ 
ಕಾಮಗಾರಿಗಳ ಹೆಡ್‌ ಆಫ್‌ ಅಕೌಂಟ್‌ 3054ರಲ್ಲಿ ಹೆಚ್ಚುವರಿ ಅನುದಾನ ಕ್ರಿಯಾ ಯೋಜನೆ 
ರೂಪಿಸಲಾಗಿದೆಯೇ? (ರೂಪಿಸಿದ್ದಲ್ಲಿ, ಅದರ ವಿವರವಾದ ಮಾಹಿತಿ ಒದಗಿಸುವುದು) 


(~ 


